ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲದ ಪ್ರಶ್ನೆ ಸಂಖ್ಯೆ: 1164 
ಸದಸ್ಯರ ಹೆಸರು: ಶ್ರೀ ಎಂ.ಪಿ. ಸುನೀಲ್‌ ಸುಬ್ರಮಣಿ 
(ಸ್ಮಳೀಯ ಸಂಸ್ಥೆಗಳ ಕೇತ್ರು) 
ಉತ್ತರಿಸಬೇಕಾದ ದಿನಾಂಕ: 22.09.2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 
ಅ) | ಕೊಡಗು ಜಿಲ್ಲೆಯಲ್ಲಿರುವ ಆದಿವಾಸಿ 
ಜನಾಂಗದ ಅನೇಕ ಕುಟುಂಬಗಳಿಗೆ ಆಧಾರ್‌ 
ಕಾರ್ಡ್‌, ಪಡಿತರ ಚೀಟಿ, ಮತದಾರರ ಹೌದು, ಬಂದಿದೆ. 
ಗುರುತಿನ ಚೀಟಿ ಹಾಗೂ ಇತರೆ ಅವಶ್ಯಕ 
ದಾಖಲಾತಿಗಳು ಹೊಂದದೆ ಇರುವುದರಿಂದ 
ಸರ್ಕಾರದ ಬಹುತೇಕ ಸವಲತ್ತುಗಳಿಂದ 
ವಂಚಿತಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಆ) | ಈ ಆದಿವಾಸಿ ಜನರಿಗೆ ಅವಶ್ಯಕ ಕೊಡಗು ಜಿಲ್ಲೆಯಲ್ಲಿರುವ ಪರಿಶಿಷ್ಟ ಪಂಗಡದ 
ದಾಖಲೆಗಳನ್ನು ಮಾಡಿಕೊಡಲು ಸರ್ಕಾರದ | ಜನಾಂಗದವರ ಸರ್ವೆ ನಡೆಸಿದಾಗ ಹಾಗೂ ಭೇಟಿ 
ಕ್ರಮಗಳೇನು: ಹಾಗೂ ದಾಖಲೆಗಳನ್ನು ! ಮಾಡಿ ಪರಿಶೀಲಿಸಿದಾಗ ವಿವಿಧ ಅವಶ್ಯಕ 


ಮಾಡಿಕೊಡಲು ಜಿಲ್ಲಾಮಟ್ಟಿ/ತಾಲ್ಲೂಕು 
ಮಟ್ಟದ ಅಧಿಕಾರಿಗಳು ಸ್ಮಳಕ್ಕೆ ಬೇಟಿ ನೀಡಿ 
ವಿವರ ಪಡೆದು ಆದಾಲತ್‌ಗಳನ್ನು ನಡೆಸಿ, 
ದಾಖಲೆಗಳನ್ನು ನೀಡಲು ಸರ್ಕಾರದ 
ಚಿ೦ತನೆಗಳೇನು; (ವಿವರ ಒದಗಿಸುವುದು) 


ದಾಖಲಾತಿಗಳಿಲ್ಲದೇ ಇರುವುದು ಕಂಡುಬಂದಿದ್ದು, 
ವಿಶೇಷ ಆಂದೋಲನದ ಮೂಲಕ ಅವಶ್ಯಕ 
! ದಾಖಲೆಗಳನ್ನು ಸಿದ್ಧಪಡಿಸಲು ಹಾಡಿಗಳಿಗೆ ತೆರಳಿ 
ಆಧಾರ್‌ ಕಾರ್ಡ್‌, ಪಡಿತರ ಚೀಟಿ ಮುಂತಾದ 
ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. 


ಇ) 


ಈ ಕಂದಾಯ ಸೇವೆಯ ಆದಾಲತ್‌ ಗಳನ್ನು 
ಯಾವ ಕಾಲಮಿತಿಯಲ್ಲಿ ಯಾವ 
ಕಾಲಮಿತಿಯಲ್ಲಿ  ಮಾಡಲಾಗು ವುದು? 


ರಾಜ್ಯದಲ್ಲಿ ಕೋವಿಡ್‌-19 ಧನಾತ್ಮಕ ಪ್ರಕರಣಗಳ 
ದರವು ಸಂಪೂರ್ಣವಾಗಿ ಕಡಿಮೆಯಾದ ತರುವಾಯ 


! ಮಾಹಿತಿ ನೀಡುವುದು) pd ಅಭಿಪ್ರಾಯವನ್ನ್ಮಾಧರಿಸಿ, ಕ್ರಮವಹಿಸಲಾಗು 
| 
I 
ಸಂಖ್ಯ: ಕ೦ಇ 145 ಸಮಿತಿ 2021 
ಗ 
4 
ಆರ್‌. ಅಶೋಕ) 


ಕಂದಾಯ ಸಚಿವರು 


